ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಬೆಂಗಳೂರಿನ ಎಂ.ಜಿ. ರಸ್ಲೆಯಲ್ಲಿರುವ ಮದ್ಯಮಾರಾಟ ಮಳಿಗೆ ಬಗ್ಗೆ 


ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕೇತು) :- 
757 (684) ಮಾನ್ಯ ಅಬಕಾರಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೆಂಗಳೂರಿನ ಪ್ರತಿಷ್ಠಿತ ರಸ್ನೆಯಾದ ಮಹಾತ್ಮಸಿ ಗಾಂಧಿ ರಸ್ಲೆಯ ಕೊನೆಯಲ್ಲಿ ಗಾಂಧಿ ಪ್ರತಿಮೆಯ 
ಎದುರು ಟಾನಿಕ್‌ ಎಂಬ ರೀಟೆಲ್‌ ವೈನ್‌ ಷಾಪ್‌ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಪ್ರತಿಮೆಯಿಂದ 100 ಮೀಟರ್‌ ಒಳಗೆ ಬರುತ್ತಿರುವ ಮವೈನ್‌ಷಾಪ್‌ಗೆ 
ಯಾವ ಆಧಾರದ ಮೇಲೆ ಪರವಾಗಿ ನೀಡಲಾಗಿದೆ ; 


(ಇ) ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಇರುವ ಟಾನಿಕ್‌ ರೀಟೆಲ್‌ ಮೈನ್‌ಷಾಪ್‌ನ್ನು ತೆರವುಗೊಳಿಸಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು? (ಸಂಪೂರ್ಣ ವಿವರ ನೀಡುವುದು) 


